ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 357 

ಸದಸ್ಯರ ಹೆಸರು ಶ್ರೀ ಬಿಕೆ. ಹರಿಪ್ರಸಾದ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸುವ ದಿನಾಂಕಃ 03.02.2021 


ಉತ್ತರಿಸುವ ಸಚಿವರು: 


ಉಪ ಮುಖ್ಯಮಂತ್ರಿಗಳು, ಲೋಕೋಪಯೋಗಿ ಇಲಾಖೆ 


ಉತ್ತೆರಗಳು 


ರಸ್ತೆಗಳಲ್ಲಿರುವ ಅನಗತ್ಯ ಮತ್ತು ಅವೈಜ್ಞಾನಿಕ 
ರಸ್ತೆ ಉಬ್ಬುಗಳನ್ನು ಮತ್ತು ರ್ಯಾಂಬ್ಲರ್‌ ಸ್ಟಿಪ್‌ 
ಗಳನ್ನು ತೆಗೆದುಹಾಕಲು ಮತ್ತು ಅಂತರಾಷ್ಟ್ರೀಯ. 
ಗುಣಮಟ್ಟಗಳಿಗೆ ಅನುಸಾರವಾಗಿ 
ಅವಶ್ಯಕತೆಯಿರುವಲ್ಲಿ ಮಾತ್ರ 
ಅಳವಡಿಸಲು ಸುಪ್ರಿಂಕೋರ್ಟ್‌ನಿಂದ 
ಯಾವುದಾದರೂ ನಿರ್ದೇಶನವಿದೆಯೇ;- 


ಅವುಗಳನ್ನು 


ಈ ಕುರಿತು ಸರ್ಕಾರದ ನಿಲುವೇನು ಮತ್ತು 
ಸರ್ಕಾರವು ತೆಗೆದುಕೊಂಡ ಕ್ರಮಗಳೇನು 9 


"| ಕೈಗೊಳ್ಳಲು ಸೂಚಿಸಿದೆ. 
| ಇಲಾಖೆಯು ಕಮ ಕೈಗೊಳ್ಳುತ್ತಿದೆ. 


ಸರ್ಕಾರದ ಸುತ್ತೋಲೆ 


ಸರ್ವೋಚ್ಛ ``ನ್ಯಾಯಾಲಯದ”"`ರಸ್ತೆ "ಸುರಕ್ಷತಾ 
ಸಮಿತಿರದರ ಪತ್ರ .No.24/CoRS/2014 
dated 3% March 2015 ದಲ್ಲಿ ರಾಷ್ಟ್ರೀಯ 
ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿರುವ ರಸ್ತೆ 
ಉಬ್ಬುಗಳನ್ನು ಮತ್ತು ರ್ಯಾಂಬ್ಬರ್‌ ಸ್ಪಿಪ್‌ಗಳನ್ನು 
ತೆಗೆದು ಹಾಕಲು ನಿರ್ದೇಶನ ನ್‌ಡಲಾಗಿದೆ" 
(“Remove the speed breakers installed 
in Bangalore-Mysore Highway and on 
other State /National Highway”) (ಪ್ರತಿ 
ಅನುಬಂಧದಲ್ಲಿ ನೀಡಲಾಗಿದೆ). 


ಸಂಖ್ಯೆ: ಲೋಇ 277 
ಸಿಆರ್‌ .ಎಂ 2017 ದಿನಾಂಕ 18.04.2017 ರಲ್ಲಿ 
ರಾಜ್ಯದ ಅವೈಜ್ಞಾನಿಕ ರಸ್ತೆ ಉಬ್ಬುಗಳನ್ನು ಕೂಡಲೇ 
ತೆರವುಗೊಳಿಸುವುದು ಹಾಗೂ ಕೆಲವು ಸ್ಥಳಗಳಲ್ಲಿ 
ರಸ್ತೆಯ ಉಬ್ಬುಗಳು ಅವಕ್ಯಪಸಿದಲ್ಲ 
ಅವೈಜ್ಞಾಧಿಕವಾಗಿರುವ ರಸ್ತೆಯ ಉಬ್ಬುಗಳನ್ನು 
ಐ.ಆರ್‌.ಸಿ. ಮಾನದಂಡಗಳಿಗನುಗುಣವಾಗಿ 
ವೈಜ್ಞಾನಿಕವಾಗಿ ಪರಿವರ್ತಿಸಿ, ಅವುಗಳ. ನಿರ್ವಹಣೆ 
ಮಾಡುವುದು. ಈಗಾಗಲೇ ಅಸ್ತಿತ್ವದಲ್ಲಿರುವ 
ವೈಜ್ಞಾನಿಕ ರಸ್ತೆಯ ಉಬ್ಬುಗಳಿಗೆ ವಾಹನ : 
ಸಪಾರೆರಿಗೆ ದೂರದಿಂದಲೇ ಗೋಚರಿಸುವಂತೆ 
ಬಣ್ಣಿ ಬಳಿಯುವುದಲ್ಲದೇ ಕೆಲವು ಮುಖ್ಯ 
ಸ್ಥಳಗಳಲ್ಲಿ ಬೆಳಕನ್ನು ಪ್ರತಿಫಲಿಸುವ ರೇಡಿಯಂ 
ಬಣ್ಣದ ಪಟ್ಟಿಗಳನ್ನು ಅಂಟಿಸಿ ಹಾಗೂ Cat Eyes 
ಅನ್ನು ಅಳವಡಿಸಿ ಅಪಘಾತ ರಹಿತ ಸಂಚಾರಕ್ಕೆ 
ಅನುವು - ಮಾಡಿಕೊಡಲು ಕಟ್ಟುನಿಟ್ಟಿನ ಕ್ರಮ 
ಈ ಸೂಚೆನೆಗಳನ್ನಯ 


ಲೋಇ 17 ಸಿಕ್ಯೂಎನ್‌ 2021() 


(ಗೋವಿಂದ 


£ ಕಾರಜೋಳ) 
ಉಪ ಮುಖ್ಯಮಂತ್ರಿಗಳು, 
ಲೋಕೋಪಯೋಗಿ ಇಲಾಖೆ 


